ಕರ್ನಾಟಿಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ : 277 

ಸದಸ್ಯರ ಹೆಸರು : ಶ್ರೀ ಎಸ್‌.ಎಲ್‌.ಭೋಜೇಗೌಡ 
(ಶಿಕ್ಷಕರ ಕೇತು) 

ಉತ್ತರಿಸುವ ದಿನಾಂಕ 15-12-2021 


ಉತ್ತರಿಸುವ ಸಚಿವರು ಕಂದಾಯ ಸಚಿವರು 


ಸರ್ಕಾರಿ ಉದ್ದೇಶಗಳಿಗೆ ಭೂಮಿ ಸರ್ಕಾರಿ ಉದ್ದೇಶಗಳಿಗಾಗಿ ಭೂಮಿಯನ್ನು ಕರ್ನಾಟಕ 
ಮಂಜೂರಾತಿ ನೀಡಲು ಯಾವ|ಭೂ ಕಂದಾಯ ಕಾಯ್ದೆ 1964ರ ಕಲಂ 71ರಡಿ 
ಕಾಯ್ದೆಯಡಿಯಲ್ಲಿ ' ಅವಕಾಶ | ಕಾಯ್ಕಿರಿಸಲಾಗುತ್ತಿದೆ ಮತ್ತು ಕರ್ನಾಟಕ ಭೂ 
ಕಲ್ಪಿಸಲಾಗಿದೆ; (ಕಾಯ್ಸೆಯ | ಮೃಂಜೂರಾತಿ ನಿಯಮಗಳು, 1969ರ ನಿಯಮ 22-ಎಟ) 
ಸಂಪೂರ್ಣ ವಿವರ ನೀಡುವುದು) | ಗ್ರನ್ನಯ ಎಲ್ಲಾ ಸರ್ಕಾರಿ ಇಲಾಖೆಗಳಿಗೆ ಭೂಮಿಯನ್ನು 
ಉಚಿತವಾಗಿ ಮಂಜೂರು ಮಾಡಲಾಗುತ್ತಿದೆ. 


ಕರ್ನಾಟಕ ಭೂ ಕಂದಾಯ 
ಅಧಿನಿಯಮದಡಿ ಕೆಲವು ತುರ್ತು 
ಸಂದರ್ಭಗಳಲ್ಲಿ ಸರ್ಕಾರಿ 
ಭೂಮಿಯನ್ನು ಮಂಜೂರಾತಿ 
ಮಾಡಲು ಜಿಲ್ಲಾಧಿಕಾರಿಯವರಿಗೆ 
ಅವಕಾಶ ಕಲ್ಪಿಸಲಾಗಿದೆಯೇ; 
ಹಾಗಿದ್ದಲ್ಲಿ, ಆದೇಶದ 
ಪ್ರತಿಯೊಂದಿಗೆ ವಿವರ ನೀಡುವುದು; 
ಸರ್ಕಾರಿ ಶಾಲೆಗಳು, ಸರ್ಕಾರಿ ವಸತಿ 
ಶಾಲೆಗಳು ಹಾಗೂ ಇತರೆ ಸರ್ಕಾರಿ 
ಉದ್ದೇಶಗಳಿಗೆ ಭೂಮಿ 
ಮಂಜೂರಾತಿ ಮಾಡಲು 
ಇರುವಂತಹ ಮಾನದಂಡಗಳೇನು? 
(ವಿವರ ನೀಡುವುದು) 


ಸರ್ಕಾರದ ಸುತ್ತೋಲೆ ಸಂಖ್ಯೆ: ಆರ್‌ಡಿ 70 ಎಲ್‌ಜಿಪಿ 2008; 
ದಿನಾಂಕ: 0೦8082008 ರಲ್ಲಿ ಸಾರ್ವಜನಿಕ 
ಉದ್ದೇಶಗಳಿಗಾಗಿ 4 ಹೆಕ್ಟೇರ್‌ವರೆಗೆ ಸರ್ಕಾರಿ 
ಭೂಮಿಯನ್ನು ಕಾಯ್ಕಿರಿಸಲು ಜಿಲ್ಲಾಧಿಕಾರಿಗಳಿಗೆ 
ಅವಕಾಶ ಕಲ್ಪಿಸಲಾಗಿದೆ. (ಸುತ್ತೋಲೆ ಪ್ರತಿಯನ್ನು 
ಅನುಬಂಧದಲ್ಲಿ ನೀಡಲಾಗಿದೆ). 


ಸರ್ಕಾರಿ ಶಾಲೆಗಳು, ಸರ್ಕಾರಿ ವಸತಿ ಶಾಲೆಗಳು ಹಾಗೂ | 
ಇತರೆ ಸರ್ಕಾರಿ ಉದ್ದೇಶಗಳಿಗೆ ಭೂಮಿ ಮಂಜೂರಾತಿ 
ಮಾಡಲು ಪ್ರಸ್ತಾವನೆ ಸರ್ಕಾರಕ್ಕೆ ಸ್ನೀಕುತವಾದಲ್ಲಿ 
ಪರಿಶೀಲಿಸಿ, ಕರ್ನಾಟಿಕ ಭೂ ಮಂಜೂರಾತಿ ನಿಯಮಗಳು, 
1969ರ ನಿಯಮ 22-ಎ(3) ರನ್ವಯ ಎಲ್ಲಾ ಸರ್ಕಾರಿ 
ಇಲಾಖೆಗಳಿಗೆ ಭೂಮಿಯನ್ನು ಉಚಿತವಾಗಿ ಮಂಜೂರು 
ಮಾಡಲಾಗುತ್ತಿದೆ. 


ಸಂಖ್ಯ: ಆರ್‌ಡಿ 222 ಎಲ್‌ಜಿಕ್ಯೂ 2021 (ಇ) a 
yu 
P 
po 
$ ಕ್‌ 
pa ಅಶೋಕ) 


ಕಂದಾಯ ಸಜಿವರು. 


ನುಂಂಧ oo £% 


NS 


ಸಂಖ್ಯೆ. ಆರ್‌ಡಿ 70 ಎಲೌಜಿಪಿ: 2008 ಕರ್ನಾಟಿಕ ಸರ್ಕಾರದೆ ಸಚೆವಾ ಎ 
ಬಗಳೂರು, ದಿನಾಂಕ೬08. ೧೪೩ 
ಸುತೋಲೆ 


ye 


P EE 
ಕರ್ನಾಟಿಕ ಭೂ ಕಂದಾಯ ಅಾಯ್ದೆಯ ಕಲಂ 7ರ ಅಡಿಯಲ್ಲಿ ಸಾರ್ಪಜನಿಕ ವಿಶೇಷ ಉಃ £7: ಸಳಿಗಾಗಿ 
ಮೀನನ್ನು ಕಾಯ್ದಿರಿಸಲು - ಆಯಾ ಜಿಲ್ಲಾಧಿಕಾರಿಗಳಿಗೆ ಅವಕಾಶ ಕಲ್ಪಿಸಲಾಗಿರುತ್ತದ. ಆ ಸೂ ಸೆಹ 
ತಿದ್ದಾಧಿಕಾರಿಗಳು ಈ- ಅಧಿಕಾರವನ್ನು ಚಲಾಯಿಸದೇ ಸ್ಥಾನ, ಆಶ್ರಯ ಯೋಜನೆ ಮುಂತಾದ ಅರ್ವಜನಿಕ 
ಇದ್ವೇಶಗೆಳಿಗಾಗಿ: ಕಾಯ್ದಿರಿಸಲು ಸರ್ಕಾರದ" ಅನುಮೋದನೆಗೆ ಸಲ್ಲಿಸುತ್ತಿರುವುದು ಸರ್ಕಾರ ಗಮನಕ್ಕೆ 
ಇದಿರುತ್ತದೆ. ಅಲ್ಲದೆ ಶಾಲೆ, ಕಾಲೇಜು, ಆಸ್ಪತ್ರೆ, ಪಶುವೈದ್ಯ ಚಿಕಿಪ್ಕಾಲಯ, ಸರ್ಕಾರಿ ಕಛೇರಿ ಕಟ್ಟಿದ -ಖುಂತಾದ 
ಇದ್ದೇಶಗಳಿಗಾಗಿ ಸರ್ಕಾರಿ ಇಲಾಖೆಗಳಿಗೆ ಜಮೀನು ಮಂಜೂರು ಮಾಡಲು ಸಹ ಜಿಲ್ಲಾಧಿಕಾರಿಗ'. » `ಸರ್ಕಾರಕ್ಕೆ 


[3 
3ಾವನೆ ಸಲ್ಲಿಸುತ್ತಿದ್ದಾರೆ. ಒಂ ವಲನ ವಾದನ ತಿಂಂಲಬರು ವವು 


= ರ್ಕ್ಕಾರದ ಗಮನಕ್ಕೆ ಬಂದಿರುತ್ತದೆ. 2 

ಅದ್ದರಿಂದ ' ಕರ್ನಾಟಿಕ ಭೂ ಕಂದಾಯ ಕಾಯ್ದೆ ಮತ್ತು ಕರ್ನಾಟಿಕ" ಭೂ ಮಂಜೂರಾತಿ. £ ಸ:ಮಗಳಲ್ಲಿ 
- * ಮಂಜೂರಾತಿ ಕುರಿತು / ಸಾರ್ವಜನಿಕ ಉದ್ದೇಶಗಳಿಗೆ ಕಾಯ್ದಿರಿಸುವ ಕುರಿತು ಜಿಲ್ಲಾಧಿಕಾರಿಗಳಿ: ; ವೀಡಿರುವ 
>ಮಿಷಾರವನ್ನು ಸಮರ್ಪಕವಾಗಿ ಚಲನಯಿಸುವಂತೆ ಹಾಗೂ. ಇಂತಶಿರ" ಪ್ರಸ್ತಾವನೆಗಳನ್ನು ಅನಗತ್ಯ: ; ಸರ್ಕಾರಕ್ಕೆ 
EE 


ಈ ಸುತ್ತೋಲೆಯು ಕನಿಷ್ಟ 


4 ಹೆಕ್ಷೇರ್‌ವರೆಣೆ ಜಮೀನು ಮಂಜೂರು ಮಾಜ :- ಮಾತ್ರ 
-ವ್ಯಮವಾಗುತ್ತದೆ. 


ne (a. ತಂಗರಾಜಗ್ಸ ಕನಸ - 
ಕಂದಾಯ ಇಲಾಖೆ (ಭೂ. ಮಂ). 


